ಎಸ್‌.ಎಂ. . ನಾಗಭೂಷಣ 


ರಟ್ಟ ಲಕ್ಷ್ಮೀದೇವರಸನ ಅಂಬೇವಾಡಿ ಶಿಲಾಶಾಸನ 


ಕರ್ನಾಟಕ ಮಾಂಡಲಿಕ ಅರಸು ಮನೆತನದಲ್ಲಿ 
ಸೌಂದತ್ತಿಯ ರಟ್ಟರು ಪ್ರಮುಖರಾಗಿದ್ದಾರೆ. 
“ಕೂಹೂಂಡಿ ಮೂಸಾಸಿರ” ಅಥವ 6“ಕೂಹೂಂಡಿ 
ಮಂಡಲ” ರಾಜ್ಯವನ್ನು ಮೊದಲು ಸುಗಂಧವರ್ತಿ 


(ಸೌದತ್ತಿ) ನಂತರ ವೇಣುಗ್ರಾಮ (ಬೆಳಗಾವಿ) ವನ್ನು 
ತಮ್ಮ ರಾಜಧಾನಿಯನ್ನಾಗಿ ' ಮಾಡಿಕೊಂಡು,! ಕ್ರಿಶ. 
930 ರಿಂದ 1230ರ ವರೆಗೆ ಸುಮಾರು ಮೂರು 


ಶತಮಾನಗಳಕಾಲ ಆಳಿದ್ದು ಈಗಾಗಲೇ ವಿದಿತ, 
ಇವರು ಕ್ರಮವಾಗಿ ರಾಷ್ಟ್ರಕೂಟ, ಕಲ್ಯಾಣಚಾಲುಕ್ಕ 
ಕಳಚೂರ್ಯರಿಗೆ ಸಾಮಂತರಾಗಿ, ಮಹಾ 'ಮಾಂಡಳಿಕ 


ರಾಗಿ ಕೊನೆಕೊನೆಗೆ ಸ್ವತಂತ್ರವಾಗಿ ಆಳಿದರೆಂದು ಶಾಸ 
ನಗಳಿಂದ ಶಿಳಿದು ಬರುತ್ತದೆ”. 


“ಕೂಹೂಂಡಿ ಮಂಡಲ'' ಅಥವಾ “ಕೂಹೂಂಡಿ 
ಮೂಸಾಸಿರ” ಇಂದಿನ ಬೆಳಗಾವಿ ಜಿಲ್ಲೆ ಮಹಾ 
ರಾಷ್ಟ್ರದ ಗಡಹಿಂಗ್ರಜ ಹಾಗೂ ಚಂದಗಡ ತಾಲ್ಲೂಕು 


ಗಳು ಮತ್ತು ಬಿಜಾಪುರ ಜಿಲ್ಲೆಯ ಮುಧೋಳ 
ಹಾಗೂ ಜಮಖಂಡಿ ತಾಲೂಕುಗಳನ್ನೊಳಗೊಂಡ 
ಭಾಗದಲಿತ್ತುತೆ. ರಟ್ಟರು ಸಮಕಾಲೀನ ' ಸಂಸ್ಕೃತಿ 


ಬೆಳವಣಿಗೆಗೆ ಶ್ರಮಿಸಿದ್ದಾರೆ. 


ಕ್ರಿಶ. 980ರ ಕಲ್ಯಾಣ ಚಾಲುಕ್ಕರ 2ನೇ ತೈಲ 
ಪನ , ಸೊಗಲ ಹಾಗೂ ಸೌಂದತ್ತಿಯ ಶಾಸಗಳಿಂದ 
ರಟ್ಟರ ಇತಿಹಾಸ ಪ್ರಾರಂಭವಾಗುತ್ತದೆ. 3ನೇ ಕಾರ್ತ 
ವೀರ್ಯನ ಕ್ರಿಶ. 1171ನೇ ಎಕ್ಕಸಂಬಿಗ ಶಾಸನ 
ನಂತರ ಕ್ರಿ.ಶ. 1197ರ ಬಡ್ಲಿ ಶಾಶನದ ನಂತರ ರಟ್ಟ 
ಲಕ್ಷಿದೇವರಸನಿಗೆ ಸಂಬಂಧಿಸಿದ ಯಾವ ಶಾಸನಗಳು 
ಲಭ್ಯವಾದಂತೆ ಈವರೆಗೆ ಕಂಡುಬಂದಿಲ್ಲ. ಈಗ ಲಭ್ಯ 
ವಾಗಿರುವ ಅಂಬೇವಾಡಿ ಸಾಸನ ಶಕವರ್ಷ 1109ನೇ 
(1107) ವಿಶ್ವಾವಸು ಸಂವತ್ಸರದ (ಕ್ರಿಶ. 1187 
ಅಥವಾ 85) 1ನೇ ಲಕ್ಷ್ಮೀದೇವರಸನ ದಾನ ಶಾಶನ 
ವಾಗಿದೆ. 1ನೇ ಲಕ್ಷ್ಮೀದೇವರಸ 3ನೇ ಕಾರ್ಶಿವೀರ್ಯನ 


1 ಮಹಾ 


2. ಸೀಮೆಯ 


MO ಎ ಜು ಭ್ರ ಡಾ 


ರಾಣಿ ಪದ್ಮಲಾದೇವಿಯವರ ಪುತ್ರ. 1ನೇ ಲಕ್ಷ್ಮೀದೇವರ್ಧ 
ಸನ ಆಡಳಿತಕಾಲ ಇದುವರೆಗೂ ಸ್ಪಷ್ಟವಾಗುವುದಿಲ್ಲ”. 
ಬತ ಶಾಸನದಿಂದ ಅವನ ಆಡಳಿತ ಕಾಲವನ್ನು 
ಅಲ್ಲದೇ ಅವನ ಆಡಳಿತಕ್ಕೊಳಪಟ್ಟ ಭೌಗೋಳಿಕ ಗಡಿ 
ಯನ್ನು ಗುರುತಿಸಬಹುದಾಗಿದೆ. 


ಅಂಬೇವಾಡಿ ಬೆಳಗಾವಿಯಿಂದ ಪಶ್ಚಿಮಕ್ಕೆ 15 
ಂತರದಲ್ಲಿರುವ ಒಂದು ಪ್ರಾಚೀನ ಗ್ರಾಮ. 
ದಕ್ಷಿಣ ಪಕ್ಕದಲ್ಲಿರುವ ಗದ್ದೆಯಲ್ಲಿ ಪ್ರಸ್ತುತ : 
ಶಾಸನವಿದೆ. ಕೆಂಪು ಮರಳುಗಲ್ಲಿನ ಹೆಬ್ಬಂಡೆ 

ನ 5 ಅಡಿ ಉದ ಅಡಿ ಅಗಲ ಹಾಗೂ 2 
ಅಡಿ ದಹವಾಗಿರುವ "ಎಡಭಾಗದ ಅಂಚು ಸವೆದು 
ಏಣುಪಾಗಿದೆ. ಶಾಸನದ ಮೇಲಭಾಗದಲ್ಲಿ ಸೂರ್ಯ 
ದ್ರ ಮಧ್ಯದಲ್ಲಿ ಈಶ್ವರ ಹಾಗೂ ಎಡಭಾಗದಲ್ಲಿ 


ಗೋವಿನ ರೇಖಾಚಿತ್ರಗಳಿವೆ. ಶಾಸನ ಭಾಷೆ ಹಾಗೂ 
ಶಾಸನ ಲಿಪಿ ಕನ್ನಡ. 


ಸ್ವಸ್ತಿ ಶ್ರೀಸಕವರ್ಷ 1109ನೆಯ ವಿಶ್ವಾವಸು. ` 
ಸಂವಸ್ತರದ ಜೇಷ್ಠ ಬಹುಳದ 5ನೇಯ.... ಸೋ 
ಮವಾರದಂದು ಶ್ರೀಮನ್‌ ತ್ರಿಬುವನ... ಭೂಬುಜ.... 
ಮಂಡಳೇಶ್ವರ ಲಕೀದೇವರಸರ .... ಸಿಮಗಯತು ...ಗ 
ಶ್ವರ ದೇವರಿಗೆ 10... ಮತ್ತು ಭತ್ತದೆ... ಕೈ. 


ಶಾಸನ ತಿಥೀ ಪ್ರಸ್ತುತ ಶಾಸನ ಶಕವರ್ಷ 
1109ನೇ ವಿಶ್ವಾವಸು ಸಂವತ್ಸರದ ಜೇಷ್ಠ ಬಹುಳ 


5ನೇ ಸೋಮವಾರ. ಇದು ಶಕವರ್ಷ 11098 ಸರಿ 


ಹೊಂದುವುದಿಲ್ಲ. ವಿಶ್ವಾವಸು ಸಂವತ್ಸರ ಶಕವರ್ಷ 
1107ಕ್ಕೆ ಸರಿಹೊಂದುತ್ತದೆ. ಆದ್ದರಿಂದ ಶಕವರ್ಷ 


1107ನೇ ವಿಶ್ವವಸು ಸಂವತ್ಸರದ ಜೇಷ್ಠ ಬಹುಳ 5ನೇ 


ಇತಿಹಾಸ ದರ್ಶನ 


11 


` ಸೋಮವಾರ, ಕ್ರಿಶ 


1185ನೇ ಮೇ 5 ಸೋಮ 
ವಾರಕ್ಕೆ ಸರಿಹೊಂದುತ್ತದೆ”. 


ಸಾರಾಂಶಃ ಪ್ರಸ್ತುತ ಶಾಸನ 7 ಸಾಲುಗಳ ಕನ್ನಡ 
ಮತ್ತು 2ನೇ. 


ಲಿಪಿ ಹಾಗೂ ei 1ನೇ 
ಸಾಲಿನಲ್ಲಿ ಶಾಸನ . ಶಕವರ್ಷ 1107ನೇ ವಿಶ್ವಾ 
ವಸು ಸಂವತ್ಸರ ಚೇಷ್ಟ ಬಹುಳ 5ನೇ ಸೋಮವಾರ 


ಎಂದು ಉಲ್ಲೇಖಿಸಿದೆ 3ನೇ ಸಾಲಿ ಹ ಶ್ರಿಮನ್‌ ತ್ರಿಭು 
ವನ ಭೂಬುಜ ಎಂದು ಕೊನೆಗೆ ಎರಡು ಅಕ್ಬರ 
ಗಳು ಹಾಳಾಗಿದೆ. ಮುಂದಿನ ಪದ" ಮಂಡಳೇಶ್ವರ 

ಇರುವುದರಿಂದ ಆಲ್ಲಿ ou ಎಂದು . ಓದಿಕೊಳ್ಳ 
ಬಹುದಾಗಿದೆ. 4ನೇ ಸಾಹಿಸಲ್ಲಿ ಮಂಡಳೇಶ್ವರ ಲಕ್ಷೀ 


ದೇವರಸರ ಎಂದಿದ್ದು ಮುಂದಿ ದಿನ ಅಕ್ಷರಗಳು” ಸ್ಪಷ್ಟವಾ 
ಗಿದದೆ ಕೊನೆಯ ಅಕ್ಷರ “ಗ್ಗ” ಎಂಬುದಾಗಿದೆ. 5ನೇ 
ಳಗೇಶ್ವರ ದೇವರಿಗೆ 10... ಎಂದಿದ್ದು 
ಮುಂದಿನ 3 ಅಕ್ಷರಗಳು ಹಾಳಾಗಿದೆ ನಂತರ ಪಡ್ಡು 
ಭತ್ತದ” ಎಂಬುದಾಗಿ ಮುಂದಿನ ಅಕ್ಷರಗಳು ಹಾಳಾ 


ಗಿವೆ. 6ನೇ ಸಾಲಿನಲ್ಲಿ ಮೊದಲ ಅಕ್ಷರ ಸಕಾಲ 
ಮಾತ್ರ ಸ್ಪಷ್ಟವಾಗಿದೆ, ನಂತರ ““ಚಂಪ್ರಾ್‌ ನಂತರದ 
ಅಕ್ಷರಗಳು. ಸಹ , ಸ್ಪಷ್ಟವಾಗಿಲ್ಲ ಕೊನೆಗೆ “ಯಾಗಿ” 


ಎಂಬುದಾಗಿ 7ನೇ. ಸಾಲಿನಲ್ಲಿ “ಕೊಟ್ಟರು” ಎಂದು 
ಕೊನೆಗೆ ಮಂಗಳ ಚಿಹ್ನೆಗಳಾದ ಎರಡು ಚಕ್ರಗಳನ್ನು 
ಕೆತ್ತಿದ್ದಾರೆ. 


ಒಟ್ಟಿನಲ್ಲಿ ಈ ಶಾಸನದ ಸಾರಾಂಶ, ಶಕವರ್ಷ 
1109 (1107) ವಿಶ್ವಾವಸು ಸಂವತ್ಸರ ಜೇಷ್ಠ ಬಹುಳ 


. 5ನೇ ದಿನ ಸೋಮವಾರ (1185 ಮೇ 6, ಸೋಮ 


ವಾರ) ದಂದು. ಅಂಬೇವಾಡಿಯಲ್ಲಿ ಶಾಸನದಲ್ಲಿ 
ಉಲ್ಲೇಖಿಸಿರುವ ಗಳಿಗೇಶ್ವರ ದೇವಸ್ಥಾನವಿದೆ. ಗ್ರಾಮದ 


ಗಳಿಗೇಶ್ವರ ದೇವರಿಗೆ ದತ್ತಿ ದಾನ ಕೊಟ್ಟ ವಿವರಗಳಿವೆ. 


ಪ್ರಸ್ತುತ ಶಾಸನಾಧಾರದಿಂದ 1ನೇ ಲಕ್ಷ್ಮೀದೇವರಸನ 
ಆಡಳಿತದ  ಆರಂಭಕಾಲವನ್ನು ನಿರಸಪಿಸುವುದು 
ಮುಖ್ಯ ಉದ್ದೇಶ. ಈ ನಿಟ್ಟಿನಲ್ಲಿ ಇದುವರೆಗೆ ಪ್ರಕಟ 
ವಾದ ಶಾಸನಗಳಲ್ಲಿ ಲಕ್ಷೀಡೇವರಸನಿಗೆ ' ಸಂಬಂಧಿಸಿ 
ಕೆಲವು ಶಾಸನಗಳ "ಉಲ್ಲೇಖಗಳು ಇ ಂತಿವೆ; 1) ನಾದ 
(ಕ್ರಿ.ಶ. 1197) (2) ಬೆಳಗಾವಿ ಶಾಸ (ಕ್ರಿಶ. 1199) 
(3) ಬೆಳಗಾವಿ ಶಾಸನ ಎ (ಕ್ರಿ.ಶ. 1204) (4) ಬೆಳ 
ಗಾವ ಶಾಸನ ಬಿ (ಕ್ರಿಶ. 1204) (5) ಹಣ್ಣುಕೇರಿ 
ಶಾಶನ ಕ್ರಿಶ. 1208) (6) ಬಡ್ಲಿ ಶಾಶನ ಕ್ರಿಶ. 
1219 


ಇತಿಹಾಸ ದರ್ಶನ 


. ಆಡಳಿತದಲ್ಲಿದ್ದನೆಂದು 


` ರಿಗೆ: ಸಂಬಂಧಿಸಿದ 


1. ನಾದ ಶಾಸನ ಕ್ರಿ.ಶ. 1197:* 

ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿರುವ 
ನಾದ ಗ್ರಾಮದಲ್ಲಿಯ ಸೇವುಣ 1ನೇ ಜೈತುಗಿಯ 
ಕಾಲ (ಕ್ರಿಶ. 1192-1200)ದ ಈ ಶಾಸನದಲ್ಲಿ 4ನೇ 
ಸಾಲಿನಲ್ಲಿ. “ಮಹಾ ಮಂಡಳೇಶ್ವರ ಮಾಂಡಳಕ 
ಹಾಮೋದರ ಲಕ್ಷ್ಮೀದೇವರಸರ ಅಧಿಕಾರ” ಎಂಬ 
ಉಲ್ಲೇಖವಿದೆ. ಇದೆರಿಂದ ಲಕ್ಷ್ಮೀದೇವರಸ ನೇವುಣ 
ಜೈತುಗಿಯ ಮಾಂಡಳಿ ಕನೆಂದು' ಕ್ರಿಶ.' 1197ರಲ್ಲಿ 

ಸ್ಪಷ್ಟವಾಗುತ್ತದೆ. | 

2. ಬೆಳಗಾವಿ ಶಾಸನ ಕ್ರಿ.ಶ. 1199:° 


ಬೆಳಗಾವಿ ಕೋಟೆಯೊಳಗಿನ ಸಾಫಾ ಮಸೀದಿಯ 
1ನೇ ಕಂಬದಲ್ಲಿರುವ ದೇವನಾಗರಿ ಲಿಪಿಯ ಶಾಸನ. 
ಇದರ ಕಾಲ ಕ್ರಿಶ. 1199 ಇದರಲ್ಲಿ ಲಕೀದೇವರಸ 
ಉಲ್ಲೇಖವಿಲ್ಲವಾದರೂ ಅವರ 
ಮಗ “ಶ್ರೀಮನ್‌ ಮಹಾಮಂಡಳೇಶ್ವರ ಕಾರ್ತೀ 
ವಿರ್ಯದೇವ ಅರಸರು ವೇಣುಗ್ರಾಮ. ನೆಲವೀಡಿನಲ್ಲಿ 
ಸುಖಸಂಕಥಾವಿನೋದದಿಂದ ರಾಜ್ಯಂ ಗ್ಯ ಯುತ್ತ'” 
ಎಂಬ ಉಲ್ಲೇಖವಿದೆ. ' ಇದರಿಂದ ' ಲಕ್ಷಿದೇವರಸನ 
ರಾಜಧಾನಿ ಸುಗಂಧವರ್ಶಿ ೯ಯಲ್ಲದ್ದುಕೊಂಡು ಗೋವೆ 
ಕದಂಬರಿಂದ ವಶಪಡಿಸಿಕೊಂಡ "' ವೇಣುಗ್ರಾಮಕ್ಕೆ'? 
ತನ್ನ ಮಗ ಕಾರ್ತೀವೀರ್ಯನನ್ನು ಮಹಾ ಮಂಡಳಿಕ 
ನೆಂದು ನೇಮಿಸಿದ್ದನೆಂದು ತಿಳಿಯುತ್ತದೆ. 
3. ಬೆಳಗಾವಿ ಶಾಸನ ಎ' ಕ್ರಿ.ಶ. 1204"! 

ಮಹಾಮಂಡಳೇಶ್ವರ 4ನೇ ಕಾರ್ತೀವೀರ್ಯನ ಈ 
ಶಾಸನದಲ್ಲಿ ತನ್ನ ತಂದೆ ಲಕ್ಷ್ಮೀದೇವರಸನ ಹಾಗೂ 
ತಾಯಿ ಚಂದಲದೇವಿಯವರನ್ನು ಕುರಿತು 12ನೇ 
ಸಾಲಿನಿಂದ. ಈ ರೀತಿ ವರ್ಣಿಸಿದ್ದಾನೆ. “ನರಪತಿ 
ಲಕ್ಷ್ಮೀದೇವ ಸತಿ ಚಂದಲದೇವಿ ನಿಜೆ ಜೋದ್ವಹಸ್ತದಿಂದ 
ಗೆಳಯಲ್ಕೆ” ಎಂದು ಮುಂತಾಗಿ ವರ್ಣಿಸಿದೆ. ಇವರ 
ಪುತ್ರರಾದ 4ನೇ ಕಾರ್ತಿವೀರ್ಯ ಹಾಗೂ ವೀರಮಲ್ಲಿ 
ಕಾರ್ಜುನನ ಶೌರ್ಯ ಸಾಹಸಗಳನ್ನು ಹೇಳುತ್ತಾ ಮುಂದೆ 
37-39ನೇ ಸಾಲುಗಳಲ್ಲಿ *“ಕಾರ್ತಿವೀರ್ಯ ಹಾಗೂ 
ಮಲ್ಲಿಕಾರ್ಜುನ ವೇಣುಗ್ರಾ ಮದಲ್ಲಿ; ರಾಜ್ಕಂಗೈ 
ಯುತ್ತಾ” ಎಂಬ ಉಲ್ಲೇಖವಿದೆ. ಇದರಿಂದ ತಾನು 
ರಾಜದಾನಿ ಯಲ್ಲಿದ್ದು ತನ್ನ ಮಕ್ಕಳನ್ನು ್ಸಿ ವೇಣುಗ್ರಾಮಕ್ಕೆ 
ನೇಮಿಸಿರಬೇಕು. 


4. ಬೆಳಗಾವಿ ಶಾಸನ “ಬಿ ಕ್ರಿ.ಶ. 1204 12 


ಈ ಶಾಸನದಲ್ಲಿ ಅಹೀಿಕಡರನನಗೆ ಸಂಬಂಧಿಸಿದ 
ವಿಷಯವೆಂದರೆ *ಕಾರ್ತವಿ €ರ್ಯ್ಯ ವಿಭುಗಂ ಸುತಂ 
ಸಮಸ್ತ ಗುಣ ಸಂಕುಳ ಜಾ ಜನಸುತ” 
ಎಂದು ಅಲ್ಲದೆ ಲಕ್ಷ್ಮೀದೇವರಸನ ಆಡಳಿತ್ಕ ಸಾಂಸ್ಕೃತಿಕ 
ಆಸಕ್ತಿ ಸತಿ ಚಂದ್ರಿಕಾದೇವಿಯ ಸೌಂದರ್ಯ, ಶೀಲ, 
ಔದಾರ್ಯಗಳನ್ನು ವರ್ಣಿಸಲಾಗಿದೆ. ತ 31ನೇ 
ಸಾಲಿನಲ್ಲಿ "ಸ್ಟ ಸಮಾದಿಗತ ಪಂಚಮಹಾಶಬ್ದ 
ಮಹಾ ಮಂಡಳೇಶ್ವರಂ ಕಾರ್ತಿವೀರ್ಯ್ಯ ದೇವಂ 
ನಿಜಾನುಜಯ ಯುವರಾಜ ವೀರಮಲ್ಲಿಕಾರ್ಜುನ 
ದೇವಂ ಬೆರಸು ವೇಣುಗ್ರಾಮ .ಸ್ಫಂದವಾರದೋ 
ಸಾಮ್ರಾಜ್ಯ ಸುಖ ಮನಸುಭವಿಸುತ್ತ” ಎಂದುದರಿಂದ 
ವೇಣುಗ್ರಾಮದಲ್ಲಿ ತನ್ನ ಪ್ರುಷ್ಪಕಸ್ನು ನೇಮಿಸಿ ತಾನು 


ne ಯಲ್ಲಿದ್ದನಂದು ಹೆ ಹೇಳ ಬಹುದಾಗಿದೆ. 
5. ಹಣ್ಣೆಕೇರಿ ಶಾಸನ ಕ್ರಿ.ಶ. 1208 

ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿ 
ನಲ್ಲಿರುವ ಸ ಗ್ರಾಮದ ಈ ಶಾಸನದಲ್ಲಿ 
ಲಕೀದೇವರಸರು ವೇಣು ಗ್ರಾಮದಿಂದ ಆಡಳಿ 
ುತ್ತಿದ್ದುತೆಂಡು ಉಲ್ಲೇಖಿಸುತ್ತಾ ಹಣ್ಣಿಕೇರಿ 


ಗ್ರಾಮದಲ್ಲಿ “ಶ್ರೀ ಪಾಶ್ಚ ಜಿನೇಂದ್ರ ಭವನಮಂ 
1130ನೆಯ ವಿಭವ ಸಂಪತ್ತರದ ಪಾಲ್ಗುಣ ಶುದ್ಧದ 
2ನೇ ಸೋಮವಾರದಂದು ಶ್ರೀಮನ್‌ ಮಹಾ 
ಮಂಡಳೇಶ್ವರಂ ವೀರ ಲಕ್ಷ್ಮೀದೇ ನೀವ ರಸರ ನಿಯ 
(ಯಾ)ಮ ದಿಂದ ಅಹಾರ... ಬೈಷಜ್ಮ ಶಾಸ್ತ್ರ 
ದಾನಾರ್ಥಂ ಖಂಡಸ್ಸುಟಿತ ಜೀನ್ನ ೯ಜೇನಾ ಲಯೇಧ್‌ 
ಣಾರ್ಥ'' ಎಂದು ಮುಂತಾಗಿ ಲಕ್ಷ್ಮೀ ದೇವರಸನ ದತ್ತಿ 
6. ಬಡ್ಡಿ ಶಾಸನ ಕ್ರಿ.ಶ. 1219" 

ಬೆಳಗಾವಿ ಜಿಲ್ಲೆ ಸೌಂದತ್ರಿ ತಾಲೂಕಿನಲ್ಲಿರುವ 
ಬಡ್ಡಿ ಗ್ರಾಮದಲ್ಲಿನ ಶಾಸನದದಲ್ಲಿ 15ನೇ ಸಾಲಿನಲ್ಲಿ 
ರಟ್ಟ ಕುಟೋದ್ಭವ ಲಕ್ಷ್ಮೀಭೂಭುಜನನ್ನ ಉಲ್ಲೇಖಿಸಿದೆ. 
16ನೇ ಸಾಲಿನಲ್ಲಿ ಶಾಸನ ಕಾಲವನ್ನು "1141ನೇ 
ಪ್ರಮಾದಿ ಸಂವತ್ಸರ” ಎಂದು ಉಲ್ಲ ೀಖಸಿದೆ ಇದರಿಂದ 
ike ಶತಕ ವರ್ಷ 1141 ಅಂದರೆ 


1219ರಲ್ಲಿ ವೇಣುಗ್ರಾಮದಲ್ಲಿ ಅಧಿಕಾರದಲ್ಲಿದ್ದನೆಂದು 
ಸ್ಪಷ್ಟವಾಗುತ್ತದೆ. 

ದಿನಕರ ದೇಸಾಯಿಯವರು ಕ್ರಿಶ. 1951ರಲ್ಲಿ 
ಲಕೀ ದೇವರಸನ ಸಂಗತಿಯನ್ನು ತಿಳಿಸುವ ಹಣ್ಣೀಕೇರಿ 


ಇ 

ಏಕೈಕ ಶಾಸನವೆಂದು ಹೇಳುತ್ತಾ. ಅವನ ಆಡಳಿತ್ಸ 
ಕಾಲ ಕ್ರಿಶ 1190 ರಿಂದ 1209 ಎಂದು” 
ಊಹಿಸಿದಾರೆ. ಸೂರ್ಯನಾಥ ಯು. ಕಾಮತ್‌ 


ಇವರು ಸಹ ಲಕ್ಷ್ಮೀದೇವರಸನ ಆಡಳಿತ ಕಾಲವನ್ನು 
ಕ್ರಿಶ. 1209 ಎಂದು ಉಲ್ಲೇಖಸಿದ್ದಾರೆ"್‌. ಫ್ಲೀಟ್‌ರ' 


” ವರು ಲಕೀದೇವರಸನ ಆಡಳಿತ ಕಾಲ ಕ್ರಿ.ಶ. 1199 


ರಿಂದ 1208 ಅಥವ 1218ಎಂದು ಅಭಿಪ್ರಾಯ 
ಪಟ್ಟಿದ್ದಾರೆ 

3ನೇ ಕಾರ್ಶಿವೀರ್ಯನು ಕ್ರಿಶ. 1171ರವರೆಗೆ 
ಆಡಳಿತದಲ್ಲಿದ್ದನೆಂದು ಎಕ್ಸಾಂಬಾ ಶಾಸ ಸನದಿಂದ ತಿಳಿದು 
ಬರುತ್ತದೆ.'ಕ.” ಕ್ರಿಶ1171ರ ಎಕ್ಸಾಂಬಾ ಶಾನಸದ 
ನಂತರ ಕ್ರಿ.ಶ. 1197ರ' ಬದ್ದಿ ಶಾಸನದ ವರಿಗಿನ 
ಕಾಲದಲ್ಲಿ ಈ ಅರಸನ ಯಾವ ಶಾಸನಗಳು ಈ 
ವರೆಗೆ ನನಗೆ ತಿಳಿದಂತೆ ಲಭ್ಯ ವಾದಂತೆ ಕಾಣುವುದಿಲ್ಲ. 
ಪ್ರಸ್ತುತ ಶಾಸನ ನನ್ನ ಕಾರ್ಯ ಕ್ಷೇತ್ರದಲ್ಲಿ ಹೊಸದಾಗಿ 
ಲಭ್ಯವಾಗಿದ್ದು ಕ್ರಿಶ, 1185ರ ಶ್ರೀಮನ್‌ ಮಹಾಮಂ 
ಡಳೇಶ್ವರ "ಭುವನ ಭೂಭುಜ) ಲಕೀದೇವರಸನ 
ಉಲ್ಲೇಖ ಕಿರವುದುರಿಂದ ಕ್ರಿ.ಶ. 11 5ರಲ್ಲಿಯೇ 
ಇವನ ಆಡಳಿತ ಪ್ರಾರಂಭ ವಾಯಿತೆಂದು ಸ್ಪಷ್ಟವಾಗು 
ತ್ತದೆ. ಇದಲ್ಲದೆ ಬೆಳಗಾವಿಯಿಂದ ಪಶ್ಚಿಮದ ಅಂಬೇ 
ವಾಡಿ ಗ್ರಾಮದಲ್ಲಿ ಸಿಕ್ಕಿರುವುದ೦ಿಂದ ಈ ಕಾಲಕ್ಕೆ 
ರಟ್ಟರ ರಾಜ್ಯ ಬೆಳಗಾವಿಯನ್ನು ದಾಟಿ ಅಂಬೇವಾದಿ 


ದಾಟಿ ಗಡಿ ವಿಸ್ತಾರವಾಗಿತ್ತು ಎಂದು ಹೇಳ 
ಬಹುದಾಗಿದೆ. 
ಒಟ್ಟಿನಲ್ಲಿ ಈ ಶಾಸನಾಧಾರದಿಂದ ನಮಗೆ 


` ಎರಡು 'ಮುಖ್ಯಾಂಶ ಶಗಳು ತಿಳಿದು ಬರುತ್ತದೆ. 


1. ಲಕ್ಷೀದೇವರಸನ ಆಡಳಿತ ಕಾಲ ಕ್ರಿ.ಶ. 
1185 ರಿಂದಲೇ ಪ್ರಾರಂಭವಾಯಿತು. 

2. ರಟ್ಟರ ರಾಜ್ಯ ಕ್ರಿಶ. 1185ರ ವೇಳೆಗೆ 
ವೇಣುಗ್ರಾಮ ಮತ್ತು ಅದನ್ನು . ದಾಟಿ ಅಂಬೇವಾಡಿವ 
ರೆಗೆ ರಾಜ್ಞ ವಿಸ್ತಾರವಾಗಿತ್ತು ಎಂದು ತಿಳಿದು 


; ಬರುತ್ತದೆ.* 


*ಈ ಲೇಖನ ಬರೆಯಲು ಸಹಕರಿಸಿ ಪ್ರೋತ್ಸಾಹಿಸಿದ ಗುರುಗಳಾದ ಡಾ| 


ಹೆಚ್‌.ಆರ್‌. ರಘುನಾಥ್‌ ಭಟ್‌ ರೀಡರ್‌, 


ಪ್ರಾಚೀನ ಭಾರತದ ಚರಿತ್ರೆ ಮತ್ತು ಶಾಸನ ವಿಜ್ಞಾನ ವಿಭಾಗ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ ಇವರಿಗೆ ನನ್ನ 


ಆನಂತ ಧನ್ಕವಾದಗಳು 


೧೦ 


ಇತಿಹಾಸ ದರ್ಶನ 


» 4 


( 


ಟಿಪ್ಪಣಿಗಳು. 


1. ಪಾಟೀಲ್‌ .ಎಸ್‌.ಬಿ. "ಕೂಹೂಂಡಿ ನಾಡು' ಬೆಳಗಾವಿ - 1989 ಪು: 64 
2. ಅದೇ ಪು: 7 


. 3. ಅದೇ ಪುಃ 17 


4. ಕೃಷ್ಣಮುರಾರಿ, “ಚಾಲುಕ್ಕಸ್‌ ಅಪ್‌ ಕಲ್ಯಾಣಿ? - ದೆಹಲಿ - 1977 ಪು: 42 

5. ಕುಂದಣಗಾರ.ಕೆ.ಜಿ. “ಇನ್ಸ್‌ಕ್ರಿಪ್ಠನ್ಸ್‌ ಇನ್‌ ನಾರ್ತ್‌ ಕರ್ನಾಟಕ ಅಂಡ್‌ ಕೊಲ್ಲಾಪುರ ಸ್ಟೇಟ್‌', ಧಾರವಾಡ - 
1939, ನಂ. 23, ಪುಟ: 103 “ 

6. ದಿನಕರ ದೇಸಾಯಿ, “ಮಹಾ ಮಂಡಳೇಶ್ವರಾಸ್‌ ಅಂಡರ್‌ ಚಾಲುಕ್ಯಾಸ್‌' - ಮುಂಬೈ, 1951, ಪುಃ 179 
7. ಇಂಡಿಯನ್‌ ಎಫಿಮೆರಿಸ್‌ ॥ ಪ್ರ. 372 

8. ಸೌಇ.ಇ. 20 ನಂ. 183, ಪು. 232 

9. ಕ.ಇ. ||, ನಂ. 30, ಪು. 115 

10. ಜೆ.ಬಿ.ಬಿ.ಆರ್‌.ಎ.ಎಸ್‌. ೫ ಪು. 189 

11. ಎ.ಇ. ಸ್ಥ - ಬೆಳಗಾವಿ ಶಾಸನ ಎ ಕ್ರಿ.ಶ. 1204 ಪು. 18 

12. ಅದೇ ಕ್ರಿ.ಶ. 1204 ಪ್ರ. 28 

13. ಕುಂದಣಗಾರ, ಹಣ್ಣಿಕೇರಿ ಶಾಸನ ನಂ. 22, ಪು. 99 

14. ಕ.ಇ. 1, ಧಾರವಾಡ, ನಂ. 32, ಪು. 75 

15. ದಿನಕರ ದೇಸಾಯಿ, “ಮಹಾ ಮಂಡಳೇಶ್ವರಾಸ್‌ ಅಂಡರ್‌ ಚಾಲುಕ್ಕಾಸ್‌', ಮುಂಬೈ ಪು. 179 

16. ಸೂರ್ಯನಾಥ. ಯು. ಕಾಮತ್‌(ಸಂ.), ಕರ್ನಾಟಕ ಗ್ಯಾಜೆಟಿಯರ್‌ ಬೆಳಗಾವಿ ಜಿಲ್ಲೆ 1987, ಪ್ರ.91 

17. ಇಂ. ಎಂಟಿಕ್ತರಿ, ನಂ. 32, ಪು. 219 

18. ಕ.ಗ್ಯಾ. ಬೆಳಗಾವಿ ಜಿಲ್ಲೆ - 1987, ಪು. 91 


ಇತಿಹಾಸ ದರ್ಶನ 


೧೧ 


